ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |:|705 (809) 


ಸದಸ್ಯರ ಹೆಸರು : | ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 
(ನಾಮ ನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ : | 09-03-2021 
ಉತ್ತರಿಸುವ ಸಚಿವರು :| ಮಾನ್ಯ ನಗರಾಭಿವೃದ್ಧಿ ಸಜಿ'ವರು. 
ಕ್ರ. ಪ್ರಶ್ನೆ ಉತ್ತರ 
ಸಂ 


ವಿಜಯಪುರ ನಗರದಲ್ಲಿ ರಸ್ತೆಗಳು 
ಹಾಳಾಗಿಯ್ದು, ಸಾರ್ವಜನಿಕರಿಗೆ 
ಹಾಗೂ ವಾಹನ ಸಂಚಾರಕ್ಕೆ 
ತೊಂದರೆಯಾಗುತ್ತಿದ್ದು ರಸ್ತೆಗಳ 
ಅಭಿವೃದ್ಧಿಗೆ ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳೇನು; 
(ವಿವರ ನೀಡುವುದು) 


ವಿಜಯಪುರ ನಗರದಲ್ಲಿ ರಸ್ತೆಗಳ ಅಭಿವೃದ್ದಿಗೆ ಈ 
ಕೆಳಕಂಡ ಯೋಜನೆಗಳಡಿ ಕ್ರಮಕ್ಕೆಗೊಳ್ಳಲಾಗಿದೆ: 


144ನೇ ಹಣಕಾಸು ಆಯೋಗದ 
ಅನುದಾನ: ಬಿಜಯಪುರ 
ಮಹಾನಗರಪಾಲಿಕೆಯ ನಗರದ ವ್ಯಾಪ್ತಿಯಲ್ಲಿ 
ರಸ್ತೆಗಳ ಅಭಿವೃದ್ಧಿಗಾಗಿ 14ನೇ ಹಣಕಾಸು 
ಆಯೋಗದ ಅನುದಾನದಡಿ ರಸ್ತೆ ಅಭಿವೃದ್ದಿ 
ಕಾಮಗಾರಿಗಳನ್ನು ಕೈಗೊಳ್ಳಲು ಸರ್ಕಾರದ 
ಸುತ್ತೋಲೆ ಸಂಖ್ಯ:ನಅಇ 42 ಎಸ್‌ಎಫ್‌ಸಿ 2017, 
ದಿನಾ೦ಕ 03.04.2017 ಮತ್ತು 'ಸುತ್ತೋಲೆ ಸಂಖ್ಯೆ: 
ನಅಇ 46 ಎಸ್‌ಬಫ್‌ಸಿ 2016 ದಿನಾಂಕ 
25.02.2016ರಲ್ಲಿ ಮಾರ್ಗಸೂಚಿಯನ್ನು 
ಹೊರಡಿಸಲಾಗಿದೆ. ಸದರಿ ಮಾರ್ಗಸೂಚಿಯಲ್ಲಿ 
ಸರ್ಕಾರದಿಂದ ಬಿಡುಗಡೆಯಾಗಿರುವ 14ನೇ 
ಹಣಕಾಸು ಆಯೋಗದ ಅನುದಾನದಡಿ 
ಮಹಾನಗರಪಾಲಿಕೆಗೆ ಗರಿಷ್ಟ ಹಂಚಿಕೆಯಾದ 
ಮೂಲ ಅನುದಾನದ ಗರಿಷ್ಠ ಶೇಕಡ 40 ರಷ್ಟನ್ನು 
ರಸ್ತೆ ಅಭಿವೃದ್ಧಿಗಾಗಿ ಬಳಸಬಹುದಾಗಿದೆ. 2015- 
16ನೇ ಸಾಲಿನಿಂದ 2019-20ನೇ ಸಾಲಿನವರೆಗೆ 
ವಿಜಯಪುರ  ಮಹಾನಗರಪಾಲಿಕೆಗೆ ಒಟ್ಟು 
ಅನುದಾನ ರೂ.77.52 ಕೋಟಿಗಳನ್ನು 
ಬಿಡುಗಡೆಗೊಳಿಸಬಲಾಗಿರುತ್ತದೆ. 


ವಿಜಯಪುರ ಮಹಾನಗರಪಾಲಿಕೆಯ 2015-16ನೇ 
ಸಾಲಿನಿಂದ 2019-20ನೇ ಸಾಲಿನ ವರೆಗೆ 14ನೇ 
ಹಣಕಾಸು ಆಯೋಗದ ಅನುದಾನದಡಿ ರೂ. 
897.19 ಲಕ್ಷ ಮೊತ್ತದ 72 ರಸ್ಗೆ ಅಭಿವೃದ್ದಿ 
ಕಾಮಗಾರಿಗಳನ್ನು ಕೈಗೊಂಡು, 68 
ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ. 4 
ಕಾಮಗಾರಿಗಳು ಪ್ರಗತಿಯಲ್ಲಿವೆ. ವಿವರಗಳು ಈ 
ಕೆಳಕಂಡಂತಿದೆ; 
(ರೂ. ಲಕ್ಷಗಳಲ್ಲಿ) 
ಅನುದಾನದ | ಕಾಮಗಾರಿಗಳ | ಅಂದಾಜು | ವೆಚ್ಚ 
ವಿವರ ಸಂಖ್ಯೆ ಮೊತ್ತ 


2015-16 BG 25 | 204.62 170.23 
2016-17 BG 30 | 220.23 | 219.78 


» 


2016-17 PG 
2017-18 8G 
2017-18 PG 
2018-19 BG - 
2019-20 BG 310.78 150.23 |" 

ಒಟ್ಟು 72 897.19 675.37 


106.63 102.82 1. 
54.93 | ' 5284 


212m lol 


15ನೇ" ಹಣಕಾಸು ಆಯೋಗದ 
 ಅಮದಾನ: ವಿಜಯಪುರ ಮಹಾನಗರ 
ಪಾಲಿಕೆಯ ನಗರದ ವ್ಯಾಪ್ತಿಯಲ್ಲಿ ರಸ್ತೆಗಳ | 
ಅಭಿವೃದ್ಧಿಗಾಗಿ 15ನೇ ಹಣಕಾಸು ಆಯೋಗದ 
ಮುಕ್ತ ಅನುದಾನದಡಿ ರಸ್ತೆ ಅಭಿವೃದ್ಧಿ 
ಕಾಮಗಾರಿಗಳನ್ನು ಕೈಗೊಳ್ಳಲು ಹಂಚಿಕೆಯಾದ 
ಮುಕ್ತ ಅನುದಾನ ಗರಿಷ್ಠ ಶೇಕಡ 20ರಷ್ಟನ್ನು 
ಬಳಸಲು ಸರ್ಕಾರದ ಸುತ್ತೋಲೆ ಸಂಖ್ಯೆ:ನಅಇ 
177 ಏಸ್‌ಎಫ್‌ಸಿ 2020, ದಿನಾಂಕ 


29.06.2020ರಲ್ಲಿ ಮಾರ್ಗಸೂಚಿಯನ್ನು 
ಹೊರಡಿಸಲಾಗಿರುತ್ತದೆ. 
2020-21ನೇ ಸಾಲಿಗೆ ವಿಜಯಪುರ 


ಮಹಾನಗರಪಾಲಿಕೆಗೆ 15ನೇ ಹಣಕಾಸು 
ಆಯೋಗದ ಅನುದಾನ ಒಟ್ಟು ಮೊತ್ತ ರೂ. 
2022.00ಲ೦ಕ್ಷ ಹಂಚಿಕೆ ಮಾಡಿದ್ದು, ಮೊದಲನೆಯ 
ಕಂತಿನ ಮುಕ್ತ ಅನುದಾನ (ಕೀರ ಗಟ) ರೂ. 
505.00 ಲಕ್ಷಗಳನ್ನು ಬಿಡುಗಡೆ 
ಗೊಳಿಸಲಾಗಿರುತ್ತದೆ. ಸದರಿ: ಅನುದಾನದಲ್ಲಿ 
ಮುಕ್ತ ಅನುದಾನ ಶೇಕಡ 50ರಷ್ಟು ಅಂದರೆ ರೂ. 
1011.00 ಲಕ್ಷಗಳಲ್ಲಿ . ಮಹಾನಗರಪಾಲಿಕೆಯು 
ನಗರದ ಅವಶ್ಯಕತೆಗನುಗುಣವಾಗಿ ಗರಿಷ್ಠ ಶೇಕಡ 
20 ರಷ್ಟು ಮೊತ್ತ ರೂ. 202.20 ಲಕ್ಷವನ್ನು ರಸ್ತೆ 
ಅಭಿವೃದ್ಧಿಗಾಗಿ ಬಳಸಲು ಮಾರ್ಗಸೂಚಿಯಲ್ಲಿ 
ಅವಕಾಶ ಕಲ್ಪಿಸಲಾಗಿರುತ್ತದೆ. - 


15ನೇ" ಹಣಕಾಸು ಆಯೋಗದ ಅನುದಾನದಡಿ 
2020-21ನೇ ಸಾಲಿಗೆ ವಿಜಯಪುರ 
ಮಹಾನಗರಪಾಲಿಕೆಯ ರೂ. 202.20 ಲಕ್ಷಗಳ 
ಮೊತ್ತದ 2 ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು 
ಕೈಗೊಂಡಿದ್ದು, ಸದರಿ ಕಾಮಗಾರಿಗಳು ವಿವಿಧ 
.| ಹಂತದಲ್ಲಿ ಪ್ರಗತಿಯಲ್ಲಿವೆ. 


ಎಸ್‌.ಎಫ್‌.ಸಿ ಮುಕನಿಧಿ ಅನುದಾನ 
ಹಾಗೂ ಎಸ್‌.ಎಫ್‌.ಸಿ ವಿಶೇಷ ಅನುದಾನ: 
ಸರ್ಕಾರದ ಸುತ್ತೋಲೆ ಸಂಖ್ಯೆ: ನಅಇ 269 
ಎಸ್‌ಎಫ್‌ಸಿ 2015 ದಿನಾಂಕ 16.06.2015ರ 
ಎಸ್‌.ಎಫ್‌.ಸಿ ಮುಕ್ತನಿಧಿ ಮಾರ್ಗಸೂಚಿಗಳನ್ವಯ |" 
ಹಾಗೂ ಸುತ್ತೋಲೆ ಸಂಖ್ಯೆ: ನಅಇ 160]: 
ಎಸ್‌ಎಪ್‌ಸಿ "2018 .ದಿನಾಂಕ' 24.11.2018ರ 


ಐಸ್‌.ಎಫ್‌.ಸಿ ವಿಶೇಷ ಅನುದಾನ 


3 ಮಾರ್ಗಸೂಚಿಗಳನ್ವಯ ರಸ್ತೆ ಅಭಿವೃದ್ಧಿ 


ಕಾಮಗಾರಿಗಳನ್ನು ಕೈಗೊಳ್ಳಲು 
ಅವಕಾಶವಿರುತ್ತದೆ. 


ಅದರಂತೆ, ವಿಜಯಪುರ ಪಾಲಿಕೆ ವ್ಯಾಪ್ತಿಯಲ್ಲಿ 
ಎಸ್‌.ಎಫ್‌.ಸಿ ಮುಕ್ತನಿಧಿ ಅನುದಾನದಡಿ 04 
ಹಾಗೂ ಎಸ್‌.ಎಫ್‌.ಸಿ ವಿಶೇಷ ಅನುದಾನದಡಿ 01 
ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿದ್ದು ವಿವರವನ್ನು ಅನುಬಂಧ:- 
1ರಲ್ಲಿ ಒದಗಿಸಲಾಗಿದೆ. . 


2014-15ನೇ ಸಾಲಿನ ಮಾನ್ಯ 
ಮುಖ್ಯಮಂತಿಗಳ ರೂ.100 ಕೋಟಿ 
ನಗರೋತ್ನಾನ ಹಂತ-3ರ ಯೋಜನೆ: 2013- 
14ನೇ ಸಾಲಿನಲ್ಲಿ ಕ್ರಿಯಾಯೋಜನೆಯ 
ಯೋಜನಾ ವರದಿಗಳನ್ನು ತಯಾರಿಸಲು 
ಉದ್ದೇಶಿಸಲಾಗಿತ್ತು. ಮೂರನೇ ಹಂತದ 
ಯೋಜನೆಯನ್ನು 2014-15 ರಿಂದ ಪ್ರಾರಂಭಿಸಿ 
2016-17ನೇ ಸಾಲಿನವರೆಗೆ ಪೂರ್ಣಗೊಳಿಸಲು 
ಉದ್ದೇಶಿಸಲಾಗಿದೆ. 


.] ನಗರೋತ್ಠಾನ 3ನೇ ಹಂತದ ಯೋಜನೆಯಡಿ 
ರೂ.100.00 ಕೋಟಿಗಳನ್ನು ಹಂಚಿಕೆ 
ಮಾಡಲಾಗಿರುತ್ತದೆ. ಸರ್ಕಾರದ ಆದೇಶ ಸಂಖ್ಯೆ: 
ಸಅಇ :32 ಎಸ್‌.ಐಫ್‌.ಸಿ. 2014 ದಿನಾಂಕ: 
15.11.2014ರ ಆದೇಶದಲ್ಲಿ ಬಿಜಯಪುರ 
ಮಹಾನಗರಪಾಲಿಕೆಗೆ ಸದರಿ ಯೋಜನೆಯಡಿ 
ರೂ. 100.00 ಕೋಟಿಗಳ ಮೊತ್ತದ 
ಕ್ರಿಯಾಯೋಜನೆಗೆ : ಅನುಮೋದನೆ 
ನೀಡಲಾಗಿರುತ್ತದೆ._ ' 


ವಿಜಯಪುರ ಮಹಾನಗರ ಪಾಲಿಕೆಗೆ ಸರ್ಕಾರದ 
ಆದೇಶ ಸಂಖ್ಯೆ: ನಅಇ 258 ಎಸ್‌.ಎಫ್‌.ಸಿ. 2019, 
ದಿನಾಂಕ: 04.12.2019ರಲ್ಲಿ, ಸದರಿ! 
ಯೋಜನೆಯಡಿ ಉಳಿತಾಯವಾದ ಮೊತ್ತ ರೂ. 
432 ಕೋಟಿಗಳ ಮೊತ್ತದ ಕ್ರಿಯಾಯೋಜನೆಗೆ 
ಅನುಮೋದನೆ ನೀಡಲಾಗಿರುತ್ತದೆ. 


2019-20ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ 
ವಗರ ವಿಕಾಸ ಯೋಜನೆ: ಸದರಿ 
ಯೋಜನೆಯಡಿ: ವಿಜಯಪುರ ಮಹಾನಗರ 
ಪಾಲಿಕೆಗೆ ರೂ. 125.00 ಕೋಟಿಗಳ ಮೊತ್ತವನ್ನು 
ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ 
ಹಂಚಿಕೆ ಮಾಡಲಾಗಿರುತ್ತದೆ. 


{2 


| ಸರ್ಕಾರದ ಆದೇಶ ಸಂಖ್ಯ: ನಅಇ. 3011 


ಎಸ್‌.ಎಫ್‌.ಸಿ. 2019, ದಿನಾಂಕ: .23.03.2020ರಲ್ಲಿ 
ವಿಜಯಪುರ  ಮಹಾನಗರಪಾಲಿಕೆಗೆ ಸದರಿ 
ಯೋಜನೆಯಡಿ ರೂ. 9285.36 ಲಕ್ಷಗಳ ಮೊತ್ತದ 
ಕ್ರಿಯಾಯೋಜನೆಗೆ '. ಅನುಮೋದನೆ 
ನೀಡಲಾಗಿರುತ್ತದೆ. ಬಾಕಿ ಉಳಿದ ಮೊತ್ತ ರೂ. 
1214.64 ಲಕ್ಷಗಳ ಮೊತ್ತದ ಕ್ರಿಯಾಯೋಜನೆ 
ಅನುಮೋದನೆ ನೀಡುವುದು ಬಾಕಿ ಇರುತ್ತದೆ. 


ಅನುಮೋದಿತ ಕ್ರಿಯಾ ಯೋಜನೆಯಲ್ಲಿನ 
ರೂ.2740.65 ಲಕ್ಷಗಳಿಗೆ ಟೆಂಡರ್‌ 
ಕರೆಯಲಾಗಿರುತ್ತದೆ. ರೂ221985 ಲಕ್ಷಗಳಿಗೆ 


| ಟೆಂಡರ್‌ ಕರೆಯುವುದು ಬಾಕಿ ಇರುತ್ತದೆ. 


2. | ವಿಜಯಪುರ ನಗರದಲ್ಲಿ ರಸ್ತೆಗಳ 
| ಅಭಿವೃದ್ಧಿಗಾಗಿ ಯಾವ ಯಾವ 
ಯೋಜನೆಗಳನ್ನು 
ಕೈಗೊಳ್ಳಲಾಗುತ್ತಿದೆ? (ಸಂಪೂರ್ಣ 
ವಿವರ ನೀಡುವುದು) 


ವಿಜಯಪುರ ನಗರದಲ್ಲಿ ರಸ್ತಗಳ ಅಭಿವೃದ್ಧಿಗಾಗಿ 
ಕೈಗೊಂಡಿರುವ "ಯೋಜನೆಗಳ ವಿವರ 
ಕೆಳಕಂಡಂತ್ಲಿದೆ. y 


14ನೇ ಹಣಕಾಸು ಆಯೋಗದ ಅನುದಾನ. 

15ನೇ ಹಣಕಾಸು ಆಯೋಗದ ಅನುದಾನ. 

ಎಸ್‌.ಎಫ್‌.ಸಿ. ಮುಕನಿಧಿ ಹಾಗೂ 
ಎಸ್‌.ಎಫ್‌.ಸಿ ವಿಶೇಷ ಅನುದಾನಗಳಡಿ 
ಕೈಗೊಳ್ಳಲಾಗುತ್ತಿರುವ ರಸ್ತೆ ಅಭಿವೃದ್ಧಿ 
ಕಾಮಗಾರಿಗಳ ವಿವರವನ್ನು ಅನುಬಂಧ- 1ರಲ್ಲಿ 
ಒದಗಿಸಲಾಗಿದೆ. 


ಮಾನ್ಯ ಮುಖ್ಯಮಂತ್ರಿಗಳ ರೂ. 100 
ಕೋಟಿ ವಿಶೇಷ ಅನುದಾನ (ನಗರೋತ್ಗಾಸ 
(ಮುನಿಸಿಪಾಲಿಟಿ) ಹಂತ-3) ಮತ್ತು ಮಹಾತ್ಮ 
ಗಾಂಧಿ ನಗರ ವಿಕಾಸ ಯೋಜನೆಗಳಡಿಯಲ್ಲಿ ರಸ್ತೆ 
ಅಭಿವೃದ್ಧಿ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗುತಿದೆ. ವಿವರಗಳನ್ನು ಅನುಬಂಧ:- 
2 ಮತ್ತು 3ರಲ್ಲಿ ಒದಗಿಸಿದೆ. 


ಕಡತ ಸಂಖ್ಯೆ:ನಅಇ 121 ಎಸ್‌.ಎಫ್‌.ಸಿ 2021 


ಭಿವೃದ್ಧಿ ಸಚಿವರು 


| ೨ನುಬಂಧ-। 
ನ ' ಸನ್‌ 2019-20ನೇ ಸಾಲಿನ ಎಸ್‌:ಎಪ್‌.ಸಿ. "ಅನುದಾನ ಕಾಮಗಾರಿಗಳು 


13.00 


#0.0u 


ಕಾಮೆಗಾರಿ ಸ 
( 


ಸನ್‌ 2019-20ನೇ ಸಾಲಿನ ಎಸ್‌.ಎಪ್‌.ಸ. ವಿಶೇಷ ಅನುದಾನ ಕಾಮಗಾರಿಗಳು 


ಕಾಮಗಾರಿಯ ಹೆಸರು 


ಯುರ ನಗೆರದ ಲಃ 


400.00 


_ ರ 5 000 


ಮಹಾ ಓಕೆ ವಜಯುಲೆ 
ಮಹಾನಗರಖಾಲಿಕೆ ಏಜಯಹುರೆ 


ಅನುಬಂಧ 
ಮಾನ್ಯ ಮುಖ್ಯಮಂತ್ರಿಗಳ ರೂ.100 ಕೋಟಿ ವಿಶೇಷ ಅನುದಾನದ ಹಂತ-3 


(Rs. In Lakhs) 


S.No Name of work as per approved action plan order Estimate | Expenditure of Status of Work 
Value Work 
1 4 | 5 | 12 


Government Order and Date of Original Action Plan: 
Construction of Asphalt Road in W:No. 01 CDP Main Road and from Bilwar 
house to Flour Mill. 
Construction of Asphalt Road in W.No. 01 at Sunnewale Layout from Choudhari 
Kirani shop to Roogi Flour Mill via Gundagi house, from Mulla house to Rathod 
house. 


34 Work Completed 


Work Completed 


ConstruConstruction of Asphalt Road in W.No. 02 from Ameen Nagar Rogi Gimi 

to Momtaz Havaldar House & Makandar Matrad House & Ravi Kalal House to 

[Bhandari House.ction of Asphalt Road in W.No. 01 at Neharu Nagar from Baba 

Pan Shop to Sathbachcha house, CDP road Basu Angadi house to Ramubai 

School. 

ConstruCoConstruction of Asphalt Road in W.No. 02 from Urdu School to Ring 

Road and Shabbir Mumdapur House to Ring Road, Bhurji Bhavi to Kannada 

School.nstruction of Asphalt Road in W.No. 02 from Ameen Nagar Rogi Girni to 

Momtaz Havaldar House & Makandar Matrad House & Ravi Kalaf House to 

Bhandari House.ction of Asphalt Road in W.No. 01 at Neharu Nagar from Baba 

Pan Shop to Sathbachcha house, CDP road Basu Angadi house to Ramubai 

School. 

Construction of Asphalt Road in W.No. 03 from Bhaskar Nagar, Dodmani House 

to Momin Burial ground and Suleman house. 

Construction of Asphalt Road in W.No. 03 from Bidrekar Line to Chaitanya Hall 

way to Manas Residency _ 

Construction of Asphalt Road in W.No. 04 from Akrithi Nagar Sank house to Dr. 

& [Shastri house via Kalghatgi house and K.C. Nagar Padmanjali School to Behind 

Kids School via Kori house 

Construction of Asphalt Road in W.No. 04 from Sholapur Road to Jai Hanuman 
Nagar via to R. N. S. Showroom. 

10 Construction of Asphalt Road in W.No. 04 from Sholapur Road Reliance Petrol 
Bank to Alkunte Nagar Main Road via DCC Bank. 

I Construction of Asphalt Road in W.No. 05 from Manikbag to Ashram Road via 

Srinagar Dashwant House. 

Construction of Asphalt Road in W.No. 05 from Adarsh Nagar Kappi House to 
Chinchali House and Hirolli house to Engineering college Compound via CMC 
Complex. 
Construction of Asphalt Road in W.No. 06 from Chalukya Nagar, Maheshwari 
Marge Hall to Sholapur Road via Chavan D.Y.S.P House and in Bankers Colony 
Kasturi Gouli House to Kulkarni and Joshi House. 

Construction of Asphalt Road in W.No. 07 from TST to Canara Bank and Chatte 
house to infront of Halkatti house via Jainapur Desai house. 

Construction of Asphalt Road in W.No. 09 from Mahaveer Nagar and Sharana 
|Nagar, BLDE Road to Marge hall and Lingad Road via Jain Temple. __- 

16 Construction of Asphalt Road in W.No. 10 from JOCC Bank and Shiddeswar Art 

Gallery and Premdeep shop to Kalloli Petrol Bunk. 

Construction of Asphalt Road in W.No. 10 from Bhotda house to Talikoti Flour 
17 |mill via S. S. High School and Dharwadkar house to Ambali Hospital via Ameer 40 
Theater. 
Construction of Asphalt Road in W.No. 10 from Inamdar Colony Main Road 
Sweet Mart to Sunnad Bhatti via Public Toilet. 
Construction of Asphalt Road in W.No. 11 from Rajpoot Street Akkamahadevi 
‘Cross Chadchan house to Kallur house and Indi Road via Jatgar Street and Gisade 30 
Street. > 
Construction of Asphalt Road in W.No, 11 from Kirangi house to Bhogshetti 
20 [house via Dr. Nagur house and No. 05 School to Waddar Street Road Koralli 35 
house. 
21 [Construction of Asphalt Road in W.No, 12 {rom Ashram to Sanskriti Layout. 30 


Work Completed 


Work Completed 


Work Completed 


Work Completed 


Work Completed 


9 Work Completed 


Work Completed 


Work Completed 


Work Completed 


Work Completed 


Work Completed 


54 Work Completed 


45 Work Completed 


Work Completed 


32 Work Completed 


Work Completed 


Work Completed 


Work Completed 


22 Construction of Asphalt Road in W.No. 12 from Aishwarya Nagar Ashram Road 80.75 
io Dudagi Sir house and No. 37 School to Kargil Nagar via Ladies Hostel. K 
Construction of Asphalt Road in W.No. 12 from Shivayogi Nagar Dr. Patil house 

23 to Vidya Nagar Cross and Malikarjun Gangnalli house to Honnappa Allur house 50 33.35 Work Completed 


in Padmavati Colony Laxmi Nagar to M. R. Layout. 


Work Completed 


(Rs. In Lakhs) 


Estimate Expenditure of |. 


$ ; i Status of Wo: 
S.No Name of work as per approved action plan order Value Work 
1 - 4 5 12 
24 Construction of Road winding and Asphalt Road in W.No. 14 from Station Back 60 59.17 Work Completed 


Road Bagayat Petrol Bunk to Fort. 

Construction of Asphalt Road in W.No. 13 from Honuttagi house to National KR 
25 Transport Mashalkar house and Kundargi house to Katti house and Bhotara house 41.2 23.97 Work Completed 
to Dhansatti Tayar house. - 
Construction of Asphalt Road in W.No. 15 from Industrial Area Petrol Pump to 
Rashmi Colony. 

Construction of Asphalt Road in W.No. 15 from Bay pass Road to Choudari Mill. 


75.75 64.28 Work Conipleted 


27 70 69.5 Work Completed 


Construction of Asphalt Road in W.No. 15 from Jai Kamataka Colony Sindgi 
28 |Nakha to School and Sindgi Nakha to Ikbat Gulbarga House via Dr. Inamdar 50° - 47.46 Work Completed 
House. 
Construction of Asphalt Road in W.No. 15 from State Bank Colony Mangalwade 
Oil Mill to Master House and Nagesh Colony CDP Road. 
Construction of Asphalt Road in W.No. 16 from Munishwar Nagar Main Road to 
30 35 0 Work Completed 
Patil House via water Tank and Gandhi Nagar Old KMF to Vetarmary Hospital. - 
Construction of Asphalt Road in W.No. 16 from Yogapur Colony water tank to 
Gachimahal Circle and Logavi Bricks Factory, Satya Saibaba school to Tonsiyal 


29 40 12.91 Work Completed 


house, Satya Saibaba school Compound to Safiq House and Anantpoor house and 
\Anantpoor house to Naik house and Gulam Madganur house to Rajamma house 174 160.05 Work Completed 
and Shaik house to Ghodiyal house and Rana Pratap Cerca to Government 
Kannada School and Tonsiyal house to Katappa house and Bhandarkoti house to 
Shasu Mulla House and Government School Ashrya Colony Road. - 
Construction of Asphalt Road in W.No. 16 from Gandhi Nagar Jameer house to 
32 [FCI Shed and Lagmanna Somaning house to Shoba Waddar and Gurappa 79.2 745 Work Completed 
Nimbargi and Srikanth Kami this are house 

Construction of Asphalt Road in W.No. 16 from Chandrakanth Burnapur house to 

Abdul Raj Peerzade, Mahadevi Dodmani and Government Kannada School and 79.2 78.52 Work Completed 
Sidram Baba Nagar, Bhimshi Waddar house 


Construction of Asphalt Road in W.No. 16 in Gandhi Nagar from Complex to 40 36.79 Work Completed 

Star Circle 

35 Construction of Asphalt Road in W,No. 16 from Sindagi Road to Yogapur via 70 26.49 Work Completed 
start from Yogapur Steps. 


Construction of Asphalt Road in W.No. 16 in Bhavikatti Tanda from Chavan 


36 house to School and from Yopapur Ring Road to Hanuman Temple. 316 Work Completed 


Construction of Asphalt Road in W.No. 16 from Spinning Mil Tanda Master 


37 house to Community Hall. 33.2 24.45 Work Completed 
38 Construction of Asphalt Road in W.No, 16 from Hamal Colony NH 13 Bus stop 40 0 Work Completed 


to Yalammana Temple. 


Construction of Asphalt Road in W.No. 17 from Allapur Street Community Hall 

- - - A 2. 1 
to Sindapi Naka and Savali Layout Patil Hospital tg Baburao Factory, 5 2415 Work Completed 
Construction of Asphalt Road in W.No. 18 from Back side t0 Pawad 44.55 


Basaveshvariya Temple to Subash Housing colony via Hebbal house. 50 Work Completed 
Construction of Asphalt Road in W.No. 19 from Shanti Nagar PSI house to 


4 f 25 25.63 Work Completed 
Pailvan Street. _ 
Construction of Asphalt Road in W.No. 19 from Shaikh Colony Samad Shaikh 
house to Dr. Mulla House and Imtiyaz Jamkhandi house to Shaikh Colony 

42 Mosque and Sanglikar house to Chattarki House, Dr. Kadri house to Bademani 80 7945 Work Completed 
house and Dr. Mulla house to Sayed Fathe housc. 

Constructi f Asphalt Road in W.No. 19 in Pailvan $ All A, i 
43 ‘onstruction of Asphalt Road in lo. 19 in Pailvan Street from Allapur Agashi 30 25.05 Work Completed 


to Kasai Khana and Tipu Sultan Fort to Latif Colony Main Road. 
44 Construction of Asphalt Road in W.No. 20 from Hariyal Sucet. 30 16 - Work Completed 
Construction of Asphalt Road in W.No. 21 from Ganesh Nagar Benkatti house to 


L.M. Kavatgi house and R.K. Hiremath house to Yadwad house and Padtare 
house to Patil house, S.M. Kanakeri house to Joshi house, Garden to B.B. Avatti 
45 [house via Natikar house and Avatti house to Ganteppagol house and Biradar 50 25.11 Work Completed 
. [house the Manjanni Kirana Shop and 2nd Chandpur Colony, Trimurti Colony § - 


Betagali House via Rangangouda house. 
Construction of Asphalt Road in W.No, 22 from Sai Park Main Road Ring Road . 
-46 [to Sai Residence and Sai Park Vallabi house to Mudikannavar house via Saibaba 50 | 6591 . Work Completed 


[__ Temple. 


[acne house to Latur house via B.K. Mulla house and Bangareddi house to 


(Rs. In Lakhs) 


Name of work as per approved action plan order 


Estimate 
Value 


4 


Expenditure of 
Work 


Status of Work 


11 


Construction of Asphalt Road in W.No. 22 from Girish Colony and S.R. Colony 
South Near Shiddeshwar Bank and Near Jaalgar house, Main Road of Jalanagar 
Water Tank to Jalanagar Tank and Jalanagar Inamdar house to via Almelo 
house. 


Work Completed 


52 


53 


KET of Asphalt Road in W.No. 27 from Ataulla Circle to Gardening 


Construction of Asphalt Road in W.No. 22 Jalanagar and Middle road of 
Navraspur, Y.S. Ratnakar house to V. M. Bagayat house via Gali house to CC 
road, Near Ibrahimpur Railway Station Punekar house to Bagali house via Tower 
Mosque. 

Construction of Asphalt Road in W.No. 22 from East Vivek Nagar Umarji House 


to Parvatikar house, Umesh Kori house to Padaki house and Patted house to 


Pujari house and K.K Colony Kazi Mahemud house to Patil House via Alur house. 


Construction of Asphalt Road in W.No. 23 from Vidya Nagar Patil Hospital to 
Near Manguli Road Dargah and Nadewale house to Kulkami house and 
HanumShetti house to Kulkarni house, Parvatkar house to Kalasreddi house and 
Hanif Mantap Office to Padaki house and Main rod of Marankeri to Hanuman 
Temple. 

Construction of Asphalt Road in W.No. 23 Back Side from S.P. House Near 


Krishna Temple and Nagarboudi Layout Biradar house to Gatage house and 
Madekar house to Kalamdi house Main Road of Takke Street to Nagarboudi 


Kirana Store via Gududinni House and Balreddi house to Shirguppi house. 
Construction of Asphalt inside Road in W.No. 24 from Gouder Street Shosak 
house to Mulla house via Public Toilet. 


Work Completed 


50 


46 


44 


39 


Work Completed 


Work Completed 


Work Completed 


Work Completed 


Construction of Asphalt Road in W.No. 24 Right corner Jamiya Mosque from 
Abdul Raheman Bagayat house to Hameed Inamdar house and Shabbi Nadaf 
house to Ahmed Peerzade Kirana Shop and Magi Complex to Takkekar Police 
House. 


43 


Construction of Asphalt Road in W.No. 25 Near Bannad House to V.V. Sangh via 
Gopal Naik house. 


25 


61.42 


Work Completed 


Work Completed 


Office via Fort. 


40 


Work Completed 


Construction of Asphalt Road in, W.No, 27 from Inamdar Canteen to Gaganmhal 
via Old Taisildar Office. 

Construction of Asphalt Road in W.No. 29 from Jamkhandi Road Ring Road to 
Haji Lashkeri house via Prime School and in Kannan Nagar Tambewale house to 
Jailaxmi layout via Chimmalgi house. 


58 


Construction of Asphalt Road in W.No, 29 from Nauraspur Colony Kaladgi house 
to Kulkarni house and Near Community Hall Desai house to Kakkalmeli house 
and Srishti Colony Kudalgi house to S.S. Ghodesavar house, Managoli house to 


Kulkarni house and Raghvendra colony [jeri house to Pranesh Jagirdar house. 


59 


Construction of Asphalt Road in W.No. 29 from Kannan Nagar to Main Road of 
jailaxmi Layout via Grunalkar Totad. 


60 


Construction of Asphalt Road in W.No. 30 from Nisar Maddi Bepari house to 
Bagmare house, inamdar house to Bashasab house and Halli Layout Allahbaksh 
house to Kazi House and infront of Church Gate and Choudari house to comer of 
Sahara Marriage Hall and Hamidiya Mosque. 


61 


Construction of Asphalt Road in W.No. 30 from Chikki Bhatti to Red Bungalow 
and Goudar Street. 


Work Completed 


Work Completed 


Work Completed 


Work Completed 
Work Completed 


Work Completed 


62 


Construction of Asphalt Road in W.No. 28/30 from Jali court to corner of Kasgeri 
Dr. Bagali house. 


40.43 


Work Completed 


63 


Construction of Asphalt Road in W.No. 32 from Minaxi Chock to Police Station, 


25 


Work Completed 


Construction of Asphalt Road in W.No. 33 In Gavar Street and Banagar Stree 
from Irfan Banagar house to Bagalkot house and Agsar house to Hiremath house 
and Near Mallaiyan Temple and Agpsar street. 


Work Completed 


Construction of Asphalt Road in W.No. 33 In Shastri Nagar from Dhanwadkr 
house to Arun Golsangi house. 


40.52 Work Completed 


Construction of Asphalt Road in W.No. 34 from Jmkhandi road Smashan to 
Suvarna Nagar Rind Road. 


74.5 Work Completed 


67 


Construction of Asphalt Road in W.No. 30 Informant of All India Radio Station, 
Imarat Colony Rathod house to Ring Road via Pawar house and Koujalgi colony 
Roopsing Rathod house 10 Chavan house. 


21.57 Work Completed 


68 


Construction of Asphalt Road in W.No, 35 from Kalebag Jamkhandi road to 
Narendra B.P.Ed. coliege road via Jattingroy Temple, 


Work Completed 


66.8 


(Rs. In Lakh) 


Estimate Expenditure of K 
S.No Name of work as per approved action plan order Value P Work Status of Wo: 

} 4 5 12 11 
Construction of Asphalt Road in W.No. 35 from Freedom fighter colony Hanif 

69 60 27.81 Work Completed 
house to Gornal house and court colony Murali Nivas to Niikantheswar Nilaya. 
Construction of CC Road in W.No. 01 In Neharu Nagar from Ganapati Temple to 

70 [Hanuman Temple and Sanik School compound wall Bulaburd house: to Near 25 23.75 Work Completed 
Maradi house. 
Construction of CC Road in W.No. 04 In Sevalal Nagar from Dombale house to 
Kasbag house and Basu Katavi house to Basavaraj house, Bhutnal Tanda 

5 Madhuchoklu house to Kishan Jula house and Bhutnal Tanda Madhurarnshing 29.7 25.78 Work Completed 
house to Gangaram Nadhu house and Bhutnal Tanda Dhaku Mitthu house to $ 
Gopu Chaplu house and Bhutnal Tanda Meghshankar house to Kashinath Gangoli 

k house and Prakurti Nagar Sai Auto Mobail to S.D. Jatti house. 

72 Construction of CC Road in W,No, 06 from Multlagshi to Mulla Mosque. 43.8 i] 18.64 Work Completed 

73 Construction of CC Road in WANS: 06 from Sahapur Agashi road Near Nasir 4 23.87 Work Completed 
Choudari house and Hugar Katti to Pared Ground. 
Construction of CC Road in W.No. 07 from Dakhani Idga Slum Sri Ram Hospital 

74 to Margu Kadam house, Old Kumbar Stree Herkal house, Hoshur, Pyati and 25.1 30.7 Work Completed 
Manchalkar Near Yadave house. | 
Construction of CC Road in W.No. 07 from Amul Sonewale house to Behind 

75 [ishwar house and back to Kannur Hospital Hunsiyal house to Rahul Jadhave 25.45 24 Work Completed 
house and infront of Madla Maruti Pattar house to Vittal Temple Road. — 

76 Construction of CC Road in W.No. 08 from Ramprasad Street to Mullagashi and 70 47.02 Work Completed 
Siralshatti Chouck. 

77 Construction of CC Road in W.No. 10 from Behind S.S. High School to Bhajantri 25 24 Work Completed 
Street Slum. 

[4 of CC Road in W.No. 13 from Chandani Marriage Hall to Police pe ೫ Work Completed 
ate. 

79 ಮ of CC Road in W.No. 14 from Behind Rangeen Mosque to Loyola 30 Work Completed. 

80 [Construction of CC Road in W.No. 14 from Station Back Road to Shapeti. 25 27.22 Work Completed 
Construction of CC Road in W.No. 14 at Batar colony from Community Hall to 

41 |Main Road, Rani Garden Gunaki house to P.K. Quarters and Kaladgi Strcet 27.2 22.87 Work Completed 
Kaladei house to Ghatkamble house. 
Construction of CC Road in W.No. 16 at Bhavikatti Tanda Anand Devu house to 

82 [Gulab Bhoju house and Ramesh Lalshing house to Ramesh Banshig via Ramesh 55 54.13 Work Completed 
Bhimu Pawar house and Govind Rathod house to Ramesh Gangaram house. 

ti f Asphalt in W.No. idk: il fr i 

8 Construction of Asphalt Road in W.No. 16 at Lidkar colony from Mill Compound 25 24.19 Work Completed 
to School. N 
Construction of CC Road in W.No. 19 at Near K.H.B colony, in Mehaboob Nagar 
Maniyar Colony Khajasab house to Yadgeri house. 25 22ರ Work Completed 
Construction of CC Road in W.No. 20 at Indara Nagar Sutar Shaikh house to 
Hameed Meti house, Petiboudi Urdu School Number 15 to addition Internal Road 41 37.72 Work Completed 
in J. M. Road 

86 Construction of CC Road at Petiboudi Javeed Punekar house to Jalal Hanchinal 25 23.02 Work Completed 
house and Darbar Street Bagalkot Road. 
Construction of CC Road in W.No. 24 at Goudar house from Hajeri house to 

87 [Kannur Goudar house, Soudagar house to Somu Hadpad house and Inamdar 25 17.5 Work Completed 
house to Managoli house. 
Construction of CC Road in W.No. 32 at Uppar Street from Bilagi Dastgir house 

88 [to Gundboudi via Adviswami Matth to Bassu Shapeti house and Hiradgi house to 35 0 Work Completed 
Shapur house via Kabade house to Ananthpoor house. 

$9 Construction of CC Road in W.No. 28 at Sakafroza from Bisnal house to Pathan 20 f Work Completed 
house and near Saleem Mualla house. 
Construction of CC Road in W.No. 30 Backside Haveli Galli Mosyue Patel house 

90 to Jagirdar house and B. R. Patil house, inside of Tahun Turki house to Peera 25 0 Work © ioted 
Tnamdar house and inside Rojindar house to Peera house and Alikar Roza Garden Qk sompycie 
to Road of Sadat Mosquc. 

91 Construction of CC Road. in W.No. 26 al Doulatkoti road from Bangi Hospital to 25 4854 Work Completed 
Bangi Maton Shop road. 

92 Construction of CC Road in W No. 33 al Banagar Galli from Kalkeri house to 75 71.66 T Work Completed 
surrounding Mallaiyagudi Aria and to Agasargaili Aria. 
Construction of CC Road in W.No. 34 at Bagwan colony from Anwar Bilagi 

93 house to Allabakash Bagwan house Allabaksh -Mundewadi house to: Javeed 100 5297 Work Compicted 
Bagwan housc and at Jhopadpatti Aria from Habecb Nagar Ghorpade house to y OS Rpt 
Hajilal Tekade house. 


| (Rs. In Lakhs) 
"6 } pr Estimate | Bxcediire of 


Name of work as per approved. action plan order Status of Work | 
Value Work 
12 _ 11 


Work Completed 
Work Completed 


1 4 ನ 
94 [Improvement Road from Bsaveshwar Cercal to Gandhi Cercal 
95 [Improvement Road from Gandhi Cercal to Shivaji Cercal’ 

Package-59: 1}. Construction of CC Road in W.No.15 from vasudev Pee house 
to chairman kattige adde and madarasab darga to sindagi main road and internals 
Iroads(10.00Lakhs) 2). Construction of CC Road in W.No.17 from basu logavi 


96 house to graveyard .(10.00 lakhs) 3). Construction of CC Road in W.No.03 9 
kumbargalli near sri balageri, sri jambagi, sri hcbbal house and internal roads 
(15.00 lakhs) _ 


Package-60: 1). Construction of CC Road in W.No.10 from Vittal Bandikar house 
to Smt Kulabhai pawar house (6.00 lakhs) 2}. Construction of CC Road from 
97. [Santosh dotre house to suslabhai pawar house (8.00 lakhs) 3). Construction of CC 
Road in W.No.03 from besayya hiremath house to Loni guttigedar-house {8.00 
lakhs) 

Package-64: 1).Construction of Asphalt road in W.No.04 from solapur main road 


Work Started 


Work Started 


(near mugalkod math) to prakruti colony main road (45.00 lakhs) 2).Construction Work Completed 


of Asphalt road in W.No.04 prakruti colony intemal roads (45.00 takhs) 
Package-65: Construction of Asphalt road in W.No.22 from Ringroad main road 
to sai park kamaan and through prarthana school upto matakappa byalyal house 
(186.35 lakhs) 


Package-66: 1).Construction of eee road in W.No.29 ramanagr 

sangameshwar colony from vijay shetagar house to J.Kpatil house (20.00 lakhs) 

2).Construction of Asphalt road in W.No.09 minajigi galli from kundargi house to Work Started 
mahavir road cross (8.00 lakhs) 3).Construction of Asphalt road in W.No.21 

infront of Sri chidambar temple (4.00 lakhs) 


‘Total 5490.48 4352.5 ACN 


- ಪೌರಾಡಳಿತ ನಿರ್ದೇಶನಾಲಯ 


Work Completed 


Pa 


ಅನುಬಂಧ- ' 
- ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಡಿ ರಸ್ತೆ ಕಾಮಗಾರಿಗಳ ವಿವರ 


(ದೂ ಲಕ್ಷಗಳಲ್ಲಿ) 


ಅ. ನಂ. 


ಪ್ಯಾಕೇಜ್‌ ತಂದಾಜ ಗಾವನಾರ 
ನಂ. | ಮೊತ್ತ | ಪ್ರಗತಿ 


D 


ಪ್ಯಾಕೇಜ ನಂ. 03 (ರಸ್ತೆ ಕಾಮಗಾರಿಗಳು) 


ವಾರ್ಡ ನಂ. 03 ಭಾವಸಾರ ನಗರ ಪನಾಳಕರ ಇವರ ಮನೆಯಿಂದ ರಮೇಶ ಕಲಾಲ ಇವರ ಮನೆಯವರೆಗೆ. . 
ಕೋಲಾರ ಇವರ ಮನೆಯಿಂದ ಹುಂಡೇಕರ ಇವರ ಮನೆಯವರೆಗೆ ಕೋನಾದಿ ಇವರ ಮನೆಯಿಂದ ಆರ್‌.ಎಮ್‌ 
ಕುಲಕರ್ಣಿ ಇವರ ಮನೆಯವರೆಗೆ.ಸ್ಫೂರ್ತಿ ಗ್ರಂಥಾಲಯದಿಂದ, ದತ್ತ ಮಂದಿರದ ದೇವಸ್ಥಾನವರೆಗೆ ಜತ್ತಿ ಇವರ 
ಮನೆಯಿಂದ ಮುರಗೋಡ ಇವರ ಮನೆಯವರೆಗೆ ವಿಶ್ವವಿದ್ಯಾನಿಕೇತನ ಶಾಲೆಯಿಂದ . ಸಿದ್ದು ಉಪ್ಪರಗಿ ಅವರ 
ಮನೆಯವರೆಗೆ (6 ಮೀಟರ್‌ ಅಗಲ 500ಮೀಟರ್‌ ಉದ್ಭುಶಿಂದೆ ಕಾಲೋನಿಯ, ದಿಲದಾರ ಹೊಟೇಲ ನಂದ 
ಕವಟೇಕರ ಇವರ ಮನೆಯವರೆಗೆ. . ಕಲಾಲ ಇವರ ಮನೆಯಿಂದ ಪತ್ತಾರ ಅವರ ಮನೆಯ ಮುಂದೆ ಹಾಯ್ದು 
ಪುಟ್ಟಲಕಟ್ಟಿ ಇವರ ಮನೆಯವರೆಗೆ (6 ಮೀಟರ್‌ ಅಗಲ 200 ಮೀಟರ ಉದ್ದ ರಸ್ತೆ ಕಾಮಗಾರಿ) ರಸ್ತೆ 
ಅಭಿವೃದ್ಧಿಪಡಿಸುವುದು. 


180 


ವಾರ್ಡ ನಂ: 03 ಗ್ಯಾಂಗಬಾವಡಿಯ . ನರಸಿಂಹ ಕುಲಕರ್ಣಿ ಇವರ: ಮನೆದಿಂದ ಎಸ್‌.ಪಿ ಆಫೀಸ್‌ ಹಿಂದುಗಡೆ 
ವರೆಗೆ ಒಟ್ಟು 300ಮಿ. . ಜಾಗಿರದಾರ ಇವರ ಮನೆದಿಂದ ಹೆರಕಲ್‌ ಇವರ ಮನೆವರೆಗೆ ಒಟ್ಟು 300ಮಿ. . ಮುಲ್ಲಾ 
ಇವರ ಮನೆದಿಂದ ಎಸ್‌.ಪಿ ಆಫೀಸ್‌ ಲಿಂಕ ರೋಡ ವರೆಗೆ ಒಟ್ಟು 400ಮಿ.':. ವಿನೋದ ಮಧುಕರ ರವರ 
ಮನೆದಿಂದ ಎಸ್‌.ಪಿ ಆಫೀಸ್‌ -ಲಿಂಕ ರೋಡವರೆಗೆ ಒಟ್ಟು 400ಮಿ. . ಕಸ್ತೂರಿ ಮೋರೆ ಮನೆಯಿಂದ 
ಪರಶುಯಅಮ ಬಂಡಿವಡ್ಡರ ಮನೆವರೆಗೆ 1580 ಮೀ ಸುರೇಶ್‌ ಹತರೊಳ್ಳಿ ಮನೆಯಿಮದ ಮಸಳಿ ಬಂಡೇಕರ 
ಮನೆವರೆಗೆ 150 ಮೀ ರಸ್ತೆ ಅಭಿವೃದ್ಧಿ ಪಡಿಸುವುದು. 


150 


ವಾರ್ಡ ನಂ.3 : ಬಿದರೆಕರ ಕ್ಷಾರ್ಟರ್ರ ಆಂತರಿಕ ರಸೆಗಳು : ದೇಸಾಯಿ ಪೋಲಿಸ ಇವರ" ಮನೆಯಿಂದ ಬಜಂತ್ರಿ 
ಪೋಲಿಸ ಅವರ ಮನೆಯವರೆಗೆ. .ರಾಶೋಡ ಪೋಲಿಸ ಅವರ ಮನೆಯಿಂದ ಪೂಜಾರಿ ಪೋಲಿಸ 'ಅವರ 
ಮನೆಯವರೆಗೆ. . ಸಿಂದಗಿಕರ ಪೋಲಿಸ ಅವರ ಮನೆಯಿಂದ ಪಠಾಣ ಪೋಲಿಸ ಅವರ ಮನೆಯವರೆಗೆ.“ಎ” 
ಬ್ಲಾಕ್‌ದಿಂದ “ಸಿ” ಬ್ಲಾಕವರೆಗೆ : . ರಾಠೋಡ ಪೋಲಿಸ್‌ ಇವರ ಮನೆಯಿಂದ ರಾಠೋಡ ಪೋಲಿಸ್‌ ಅವರ 
ಮನೆಯವರಗೆ 6 ಮೀಟರ ಅಗಲ 400 ಮೀಟರ್‌ ಉದ್ದ ರಸ್ತೆ ಮಾಡುವ ಕುರಿತು. . ಮಾಲಗಾಂವ ಇಂಜೀನಿಯರ 
ಇವರ ಮನೆಯಿಂದ ಬಿರಾದಾರ ಅವರ ಮನೆಯವರೆಗೆ 6 ಮೀಟರ ಅಗಲ 300 ಮೀಟರ ಉದ್ದ (ಭಾವಸಾರ 
ಸಗರದ ಹತ್ತಿರ) ರಸ್ತೆ ಅಭಿವೃದ್ಧಿಪಡಿಸುವುದು. 


ವಾರ್ಡ ನಂ - 04 ಎನ.ಜಿ.ಓ : ಕಾಲನಿಯಲ್ಲಿಯ ಆಂತರಿಕ ಒಳ ರಸ್ತೆ ನಿರ್ಮಿಸುವುದು ಒಟ್ಟು 900ಮೀ ವಾರ್ಡ 


ನಂ - 04 ವಸಂತ ನಗರ & ಶಂಕರಲಿಂಗ ನಗರ ಅಡವಿ ಶಂಕರಲಿಂಗ ದೇವಸ್ಥಾನದ ಮುಖ್ಯರಸ್ತೆಯಿಂದ 
ಸುರೇಶ ಸಾಹುಕಾರ, ರಾಮು ನಾಯಕ, ರಾಜಕುಮಾರ ಭಜಂತ್ರಿ ಮನೆ ಮೂಲಕ ದೇವೇಂದಗೌಡ ಬಿರಾದಾರ 
ಮನೆವರೆಗೆ - 160 ಮೀ ಹಿರೋಡೇಶ್ವರ ಗುಡಿಯಿಂದ ಶಶಿಕಾಂತ ರಾಮನ್ನವರ, ರವಿ ಬಿರಾದಾರ , ಸಿದ್ದು 
ತೊರವಿ, ಉಮೇಶ ಸಾಳುಂಕೆ ಮನೆ ಮೂಲಕ ಸಾಳುಂಕೆ ಮನೆವರೆಗೆ - 200, ಮೀ ಅಡವಿ ಶಂಕರಲಿಂಗ 
ದೇವಸ್ಥಾನ ಮುಖ್ಯರಸ್ತೆಯಿಂದ ಮಲ್ಲಿಕಾರ್ಜೂನ ವಂದಾಲ, ಬಸವರಾಜ ಪೀಂಫೆ, ಮನೆ ಮೂಲಕ ಸಿದ್ದು 
ತೊರವಿ ಮನೆವರೆಗೆ - 150 ಮೀ.ರಾಜಕುಮಾರ ಭಜಂತ್ರಿ ಮನೆಯಿಂದ ನಾಗು ಗವಳಿ, ಸದಾಶಿವ ಗಡದೆ, ಮನೆ 
ಮೂಲಕ ಸಂತೋಷ ಪತ್ತಾರ ಮನೆವರೆಗೆ - 150 ಮೀ ಭಜಂತ್ರಿ ಮನೆಯಿಂದ ಸಾಹೇಬಗೌಡ ಜತ್ತಿ ಮನೆ 
ಮೂಲಕ ಶಿವಪ್ಪ ಗರಸಂಗಿ ಮನೆವರೆಗೆ - 50 ಮೀ ಸುಭಾಸ ಛಲವದಿ ಮನೆಯಿಂದ ಕಾಳಪ್ಪ ಬಡಿಗೇರ, 
ಕಾಂತ ಬಡಿಗೇರ ಮನೆ ಮೂಲಕ ಕೇರಪ್ಪ ಹುಣಶಿಕಾಯಿ ಮನೆವರೆಗೆ - 60 ಮೀ ಬಸವರಾಜ ಶಿಂಫೆ ಮನೆಯಿಂದ 

ಎನ್‌.ಎನ್‌ ಲಾಯದಗುಂಡಿ ಮನೆವರೆಗೆ - 70 ಮೀ ಸಾಗರ ಶಿರಶ್ಯಾಡ ಮನೆಯಿಂದ ಪ್ರಕಾಶ ಹುಂಡೇಕಾರ 
ಮನೆವರೆಗೆ - 70 ಮೀ. ಅಡವಿ ಶಂಕರಲಿಂಗ ದೇವಸ್ಥಾನದ ಮುಖ್ಯದ್ದಾರದಿಂದ ಜತ್ತಿ ಮನೆವೆರೆಗೆ.- 70 ಮೀ 
ರಸ್ತೆ ಅಭಿವೃದ್ಧಿಪಡಿಸುವುದು 


ಟೆಂಡರ 
ಪ್ರಕ್ರಿಯಲ್ಲಿದೆ 


150 


ಅ. ನಂ. ಧ್‌ ವಿವರ ಪ್ಯಾಕೇಜ್‌ | ಅಂದಾಜು" [ಕಾಮಗಾರಿ 
y ನಂ. | ಮೊತ್ತ”!- ಪ್ರಗತಿ 
dy 
ID) ಪ್ಯಾಕೇಜ ನಂ. 04 
ವಾ.ನಂ.03ರ ರಾಜೇಂದ್ರ ನಗರದ ಶರಣಪ್ಪ ಬಿರಾದಾರ ಮನೆಯಿಂದ ಲಕ್ಷ್ಮೀ ಗುಡಿಯ. ವರೆಗೆ 210 ಮೀಟರ್‌ 4 
ಸುಭಾಸ ಗುರಪ್ಪ ಗೌಳಿ, ಮನೆಯಿಂದ ಜ್ಯೋತಿ ನಗರ ಉಧ್ಯಾನವನದ ವರೆಗೆ 300ಮಿಭಾರತ ಗ್ಯಾಸ .|. 
ಗೋಡಾವನದಿಂದ ಮನಿಯಾರ ಮನೆಯವರೆಗೆ ಇವರ 290 ಮೀಟರ್‌ ರಮೇಶ ಹೊಸಮನಿ ಇವರ 
ಮನೆಯಿಂದ ಸುನೀಲ ಭಜಂತ್ರಿ ಇವರ ಮನೆಯವರೆಗೆ 150 ಮೀಟರ್‌ಯೋಗಾ ಗಾರ್ಡನ್‌ ಸುತ್ತ ಮುತ್ತ ಬಂಜಾರ 
ಭವನ ವರೆಗೆ 3100 ಮೀಟರ್‌ ಮುಗಳಖೋಡ ಮಠದ ಎದುರಿನ ರಸ್ತೆಜ್ಯೆ ಹನುಮಾನ ನಗರದ ದುರ್ಗಪ್ಪ ಬಜಂತ್ರಿ 220 


ಅವರ ಮನೆಯಿಂದ ನಂಬರಗಿ ಮನೆಯವರೆಗೆ.ಬಾಟರ ಓಣಿ ಮೇನ್‌ ರೋಡದಿಂದ ಲಕ್ಷ್ಮೀ ಗುಡಿಯವರೆಗೆ.ಡಿ.ಸಿ.ಸಿ 
ಬ್ಯಾಂಕ್‌ ಕೂಡು ರಸ್ತೆಯಿಂದ ಬಜಂತ್ರಿಯ ಮಂಗಲ ಕಾರ್ಯಾಲಯದವರೆಗೆ (ಲಕ್ಷ್ಮೀಗುಡಿ ಹತ್ತಿರ) 300 ಮೀ. 
ಹಾಗೂ ಬ್ಯಾಂಕರ್ಸ ಕಾಲೋನಿಯ .ಅಮೋಫಸಿದ್ದ ಗೌಳಿ ಇವರ ಮನೆಯಿಂದ ವಿಶ್ವನಾಥ ಸಮಗೊಂಡ ಇವರ 
ಮನೆಯವರೆಗೆ 50 ಮೀಟರ್‌. ರಸ್ತೆ ಅಭಿವೃದ್ಧಿಪಡಿಸುವುದು. [; 


ವಾ.ನಂ.03ರ ರಾಜೇಂದ್ರ ನಗರದ ಎಲ್‌.ಐ.ಜಿ. 13 ಬಿರಾದಾರ ಜಿ.ಎಂ.' ಚಂದ್ರಾಮ. ಹೂಗಾರ. ಮನೆಯವರೆಗೆ 200 
ಮೀ.ಗುಡದಿನ್ನಿ ಸುಭಾಸ ಎಸ್‌.ಸಿ. (ಬ್ಯಾಂಕರ ಕಾಲನಿ) ಬ್ಯಾಂಕರ್ಸ ಕಾಏಿನವರೆಗೆ 100 ಮೀ.ಅಂಬೇಡ್ಕರ ನಳಂದ ಸ್ಕೂಲ 
ದಿಂದ ಮುಖ್ಯ ರಸ್ತೆ ಎಲ್‌.ಐ.ಜಿ. 44 ಕುಲಕರ್ಣಿ ಮನೆವರೆಗೆ 700 ಮೀ. ನಪೆಲಶ್ನರ ಬ್ಯಾಂಕ್‌ (ಎಸ್‌.ಸಿ) ಯಿಂದ 
ಅಂಬೇಚಾರಿ (ನಳಂದ) ಶಾಲೆ (ಎಸ್‌.ಸಿ) 1000 ಮೀ ಖಿಲಾರಿ (ಎಸ್‌.ಟಿ) ಮನೆಯಿಂದ ಲಕ್ಷ್ಮೀ ಗುಡಿ 
(ಗೀತಾಂಜಲಿ ಶಾಲೆ) 'ವರೆಗೆ 1000 ಮೀ.ರಸ್ತೆ ಅಭಿವೃದ್ಧಿಪಡಿಸುವುದು. 


ವಾರ್ಡ ನಂ.04 ಲಿಂಗೇಶ್ನರ ಕುಲೋವನಿ, ಜೈಲ್‌' ರಸ್ತೆ ಅಶೋಕ ಪಾಟೀಲ ಇವರ ಮನೆಯಿಂದ ಬಸವರಾಜ 
ಶಹಾಪೂರ ಇವರ ಮನೆವರೆಗೆ 300.ಮೀ ರತನಚಂದ ಸವದತ್ತಿ ಇವರ ಮನೆಯಿಂದ ಭರತೇಶ ಮಾಲಗತ್ತಿ ಇವರ 
ಮನೆವರೆಗೆ 300.ಮೀ ಹುಣಶ್ಯಾಳ ಇವರ ಮನೆಯಿಂದ ಭರತೇಶ . ಮಾಲಗತ್ತಿ ಇವರ ಮನೆವರೆಗೆ 100.ಮೀ 
ಮಲ್ಲಿಕಾರ್ಜುನ ನಾಲವಾರ ಇವರ ಮನೆಯಿಂದ ಪಿ.ಎಮ್‌.ಪೂಜಾರಿ ಇವರ ಪ್ಲಾಟವರೆಗೆ, ಸಿದ್ದು ಬಳ್ಳೂರಗಿ ಇವರ 
ಮನೆಯಿಂದ ಜಯ ಪಾಂಡ್ರೆ ಇವರ ಮನೆವರೆಗೆ 100.ಮೀ ಬಾಬು ಅನಾಜೆ ಇವರ ಮನೆಯಿಂದ ವರ್ಧಮಾನ 
ಸಂಕಣ್ಣ ಇವರ ಮನೆವರೆಗೆ 150.ಮೀ.ರಸ್ತೆ ಅಭಿವೃದ್ಧಿಪಡಿಸುವುದು. 


ಪ್ಯಾಕೇಜ ನಂ. 05 


ವಾರ್ಡ ನಂ. 5: ಮಲ್ಲಿಕಾರ್ಜುನ ನಗರ : ಮಲ್ಲೀಕಾರ್ಜುನ ನಗರದಿಂದ ನಗರದ ವರೆಗೆ 500 ಮೀಟರ್‌ 
ವೀರೇಶ್ವರ ಸರ್ಕಲದಿಂದ ಎಕ್ಷಲಂಟ್‌ ಶಾಲೆವರೆಗೆ 12 ಮೀ ಉದ್ದ ಹಾಗೂ 500 ಮೀ.ಆದರ್ಶ ನಗರದಲ್ಲಿ 
ಮಲ್ಲಯ್ಯನಗುಡಿ ಸುತ್ತಲಿನ ರಸ್ತೆಗಳು ಮತ್ತು ಆಂತರಿಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದು. 


245 


ವಾರ್ಡ ನಂ. 5: ಆದರ್ಶ ನಗರ ಆದರ್ಶ ನಗರದಲ್ಲಿ ಬರುವ ಏಿಕ್ಸಲೆಂಟ ಸ್ಕೂಲದಿಂದ ಬಂಜಾರಾ ನಗರದ 
ಒಳರಸ್ತೆಗೆ ಕೂಡಿಸುವುದು. ವೀರೇಶ್ವರ ಸರ್ಕಲ್‌ದಿಂದ ಏಕ್ಸಲೆಂಟ್‌ ಸ್ಕೂಲ ಮುಖಾಂತರ ಆಶ್ರಮ ರಸ್ತೆಗೆ 
ಕೂಡಿಸುವುವ ಹಾಗೂ ಪ್ರಭಾಕರ ನಗರದಲ್ಲಿ ಬರುವ ಆಂತರಿಕ ಒಳರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದು. 


166.5 


CSN ಕಾಮಗಾರಿ ವವರ 


ಅಂದಾಜು 
ಮೊತ್ತ 


pr 


ಕಾಮಗಾರಿ 


ಪ್ರಗತಿ 


ವಾರ್ಡ ನಂ. 21 ನಂದಿನಿ ಬಡಾವಣೆ ತೋಂಟದಾರ್ಯ ಮಠದ ಹಿಂದಗಡೆ (ಗಾರ್ಡನ) ದಿಂದ ಸಂದಿನ 
ಬಡಾವಣೆವರೆಗೆ ಮುಖ್ಯರಸ್ತೆ ಎಡಗಡೆ ಬರುವ ಬಜಾವಣೆಯ 3 ಆಂತರಿಕ ರಸ್ಥೆಗಳು ವಾರ್ಡ ನಂ. 21 ಪುಲಕೇಶಿ 
ನಗರ ಹುಲಸಗುಂದ ಸರ್‌ ಮನೆಯಿಂದ ಕಾಟ್ಟಾ ಅಂಗಡಿಯವರೆಗೆ ಒಟ್ಟು 200 ಮೀಟರ್‌ ರೋಡ ರಾಜು 
ಬಿರಾದಾರ ತೋಟದದಿಂದ ರೂಡಗಿ ಪೆಟ್ರೋಲ ಬಂಕ್‌ ಹತ್ತಿರದ ವರೆಗೆ 300 ಮೀಟರ್‌ ರೋಡ ಶೇಖರ ಕಿರಾಣಿ 
ಅಂಗಡಿಯಿಂದ ಬಿ.ಕೆ. ಪಾಟೀಲ ರವರ ಮನೆಯವರೆಗೆ 100 ಮೀಟರ್‌ ವರೆಗೆ ಪುಲಕೇಶಿ ನಗರದ ಒಟ್ಟು 3 ರಸ್ತೆಗಳು. 

ವಾರ್ಡ ನಂ. 21 ಹಂತ - 1 ಕನಕದಾಸ ಬಡಾವಣೆ ಕಟ್ಟಿಮನಿ ಮನೆಯಿಂದ ಪಾಟೀಲ ಮನೆಯವರೆಗೆ 6 
ಮೀಟರ್‌ 100 ಮೀಟರ್‌ ಬಾಮನೆ ಮನೆಯಿಂದ ಮುರಗೋಡ ಮನೆಯವರೆಗೆ 6 ಮೀಟರ್‌ 100 ಮೀಟರ್‌ 
ಕಗ್ಗೋಡ ಮನೆಯಿಂದ ಆರ್‌.ಎಸ್‌.ಪಾಟೀಲ ಮನೆಯವರೆಗೆ 6 ಮೀಟರ್‌ 100 ಮೀಟರ್‌ ಕುಂಬಾರ 
ಮನೆಯಿಂದ ಬಿ.ಆರ್‌.ಬಿರಾದಾರ ಮನೆಯವರೆಗೆ 6 ಮೀಟರ್‌ 100 ಮೀಟರ್‌ ಸಾಗರ ಮನೆಯಿಂದ 
ಬಂಗಾರೆಪಗೌಡ ಪಾಟೀಲ ಮನೆಯವರೆಗೆ 6 ಮೀಟರ್‌ ಸಜ್ಜನ . ಮನೆಯಿಂದ ಬಿಜಾಪೂರ ಮನೆಯವರೆಗೆ 6 
3 ಮೀಟರ್‌ 100 ಮೀಟರ್‌ ಪಾಟೀಲ ಮನೆಯಿಂದ ಪಾಂಡ್ರೆ ಮನೆಯವರೆಗೆ 9 ಮೀಟರ್‌ 125 ಮೀಟರ್‌ 
ಮನಗೂಳಿ ಮನೆಯಿಂದ ತಾವರಗೇರೆ ಮನೆಯವರೆಗೆ 6 ಮೀಟರ್‌ 100 ಮೀಟರ್‌ ರಸ್ತೆ ಅಭಿವೃದ್ಧಿಪಡಿಸುವುದು 
ವಾರ್ಡ ನಂ. 21 ಹಂತ 2 ಕನಕದಾಸ ಬಡಾವಣೆ ಕಪಾಲಿ ಮನೆಯಿಂದ ನಿಂಗನಗೌಡ ಪಾಟೀಲ ಮನೆಯವರೆಗೆ 
6 ಮೀಟರ್‌ 150 ಮೀಟರ್‌ ಜೆ.ಜೆ. ರಾಠೋಡ ಮನೆಯಿಂದ ಡೋಮನಾಳ ಮನೆಯವರೆಗೆ 6 ಮೀಟರ್‌ 100 
ಮೀಟರ್‌ ಆರ್‌.ವ್ಹಿಹಿರೇಮಠ ಮನೆಯಿಂದ ಬಿದರಿ ಮನೆಯವರೆಗೆ 6 ಮೀಟರ್‌ 50 ಮೀಟರ್‌ ಬಡಿಗೇರ 
ಮನೆಯಿಂದ ಬುಡ್ಡರ ಮನೆಯವರೆಗೆ 6 ಮೀಟರ್‌ 100 ಮೀಟರ್‌ ಅಕ್ಕಾ ಮನೆಯಿಂದ ಪಾಟೀಲ ಮನೆಯವರೆಗೆ 6 
ಮೀಟರ್‌ 50 ಮೀಟರ್‌ ವಾರ್ಡ ನಂ. 21 ವಿಷೇಕನಗರ ಪೂರ್ವ ಕನಕದಾಸ ಬಡಾವಣೆ ವಾರ್ಡ ನಂ. 2 
ನಾಶಿ ಅವರ ಮನೆಯಿಂದ ಅವರಸಂಗ ಮನೆಯವರೆಗೆ 250 ಮೀಟರ್‌ ರಮೇಶ ಪಾಟೀಲ ಮನೆಯಿಂದ ಜಿಲ್ಲಾ 
ಪಾಂಚಾಯತ ಗ್ರೌಡವರೆಗೆ 250 ಮೀಟರ್‌ಅಯ್ಯನಗೌಡ ಪಾಟೀಲ ಮನೆಯಿಂದ ಜಿಲ್ಲಾ ಪಾಂಚಾಯತ ಗೌಡವರೆಗೆ 
250 ಮೀಟರ್‌ಪೂಜಾರಿ ಮನೆಯಿಂದ ಸೋಲಾಪೂರ ಸರ್‌ ಮನೆಯವರೆಗೆ 300 ಮೀಟರ್‌ ರಸ್ತೆ 
ಅಭಿವೃದ್ಧಿಪಡಿಸುವುದು. ‘ 


145 ., 


ಟೆಂಡರ 
ಪಕ್ರಿಯಲ್ಲಿದೆ 


Iv) |ಪ್ಯಾಕೇಜ ನಂ. 06 


ವಾರ್ಡ ನಂ. 6 ಚಾಲುಕ್ಯ ನಗರ ಲಿಂಗದ ಗುಡಿ ಮುಖ್ಯ ರಸ್ತೆ ದಿಂದ ಚಾಲುಕ್ಯ ನಗರ ರುದ್ರಭೂಮಿವರೆಗೆ 
1 [1500.ಮೀ ಶಾಪೂರ ಅಗಸಿ, ಕಲಾಲ್‌ ಗಲ್ಲಿ, ಮುಳ್ಳಗಸಿ ಆಂತರಿಕ ಒಳರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದು. 


286 


ವಾರ್ಡ ನಂ.6 ಚಾಲುಕ್ಯ ನಗರ ಪೂರ್ವ ದಲ್ಲಿ ಮಹೇಶ್ವರಿ ಮಂಗಲ ಭವನ ದಿಂದ ಲಿಂಗದ ಗುಡಿ ರಸ್ತೆ 150 
ಮೀ.ಜುಗತಿ ಮನೆಯಿಂದ ಮಲ್ಲು ಲೋಣಿ ಮನೆವರೆಗೆ 100 ಮೀ.ಲಿಂಗದ ಗುಡಿ ರೋಡ (ಎಸಿ) ಯಿಂದ 
2 |ಎಂ.ಐ.ರಾಶಠೋಡ ಮನೆವರೆಗೆ 500 ಮೀ.ಜೋಶಿ ಮನೆಯಿಂದ ಪಾಟೀಲು ಮನೆವರೆಗೆ 80 ಮೀ.ಡಾ॥ ಉಳ್ಳಾಗಡ್ಡಿ 
ಮನೆಯಿಂದ ಇನಾಮದಾರ ಸಲೀಮ್‌ ಮನೆವರೆಗೆ 80 ಮೀ.ಬರಡೋಲ ಮನೆಯಿಂದ ಸಿದ್ದಿವಿನಾಯಕ ಗುಡಿ ವರೆಗೆ 
80 ಮೀ.ಚಾಲುಕ್ಯ ನಗರ ಪಶ್ಚಿಮ ಭಾಗದಲ್ಲಿನ ಆಂತರೀಕ ಒಳ ರಸ್ಥೆಗಳನ್ನು ಅಭಿವೃದ್ಧಿಪಡಿಸುವುದು. 


214 


ಟೆಂಡರ 
ಪ್ರಕಿಯಲ್ಲಿದೆ 


Ko) ಪ್ಯಾಕೇಜ ನಂ. 07 


ವಾರ್ಡ ನಂ. 21 ಕನಕದಾಸ ಬಡಾವಣೆಯ ದೊಡಮನಿ, ಹಿರೇಮಠ ಮನೆಯಿಂದ ಕೊನೆಗೆ ಬಿದರಿ ಡಾಕ್ಟರ 
ಮನೆಯವರೆಗೆ 100 ಮೀಟರ್‌ ರೋಡ ಹೊಸಳ್ಳಿಯವರ ಮನೆಯಿಂದ ಕೊನೆಗೆ ಎಸ್‌.ಎಚ್‌.ನಾಯಕೆ ಅವರ 
ಮನೆಯವರೆಗೆ 200 ಮೀಟರ್‌ ಉದ್ದದ ರೋಡ. ಕನಕದಾಸ ಬಡಾವಣೆಯ ಕೊನೆಯಲ್ಲಿರುವ ರೋಡ 
ವಿಜಯಕುಮಾರ ರೇವಣ್ಣವರ ಮನೆಯಿಂದ ಮುಸ್ಲಿಂ ಸ್ಮಶಾನದ ವರೆಗೆ ಒಟ್ಟು ಉದ್ದ 400 ಮೀಟರ್‌ ರೋಡ. 

1 |ವಜಹನುಮಾನ ಗುಡಿಯಿಂದ ಮಲ್ಲು ಕೆಟ್ಟಿಮನ ಮನೆಯ ವರೆಗೆ. 300 ಮೀ.ವಾರ್ಡ ನಂ. 21 ಕೌತಾಳ ಮನೆಯಿಂದ 
ಚಲವಾದಿ ಅವರ ಮನೆಯವರಗೆ 40ಮೀ. ತಳಕೇರಿಯವರ ಮನೆಯಿಂದ ಕೇಸು ನಾಯಕ ಮನೆಯವರೆಗೆ. 
ಲಕ್ಷ್ಮೀಗುಡಿ ಹಿಂದೆ ಬಜಂತ್ರಿ ಮನೆಯಿಂದ ಹಿಟ್ಟಿನ ಗಿರಣಿ ಹತ್ತಿರ ಬಾಗ್ಯವಂತಿ ಆಸ್ಪತ್ರೆ ಮೇನ ರೋಡವರೆಗೆ.60 ಲಕ್ಷ. 
ತ್ರಿಮೂರ್ತಿ ನಗರ ಆಂತರಿಕ ಸಿ.ಸಿ ರಸ್ತೆ ಅಂದಾಜು 40 ಲಕ್ಷಗಣೇಶ ನಗರ ಲೇಔಟ್‌ ದಿಂದ ಸಾಯಿಪಾರ್ಕವರೆಗೆ 
ಎಸ್ತರಿಸಿ ರಸ್ತೆ ಅಭಿವೃದ್ಧಿಪಡಿಸುವುದು 


165 


ಅ.ನಂ. 


ಕಾಮಗಾರಿ ವಿವರ 


ಪ್ಯಾಕೇಜ್‌ 
ನಂ. 


pr 


1. ಪ್ರಗತಿ 


ನವರ 


[ವಾರ್ಡ ನಂ. 21 ಇಬ್ರಾಹಿಂಪೂರ "ಗಣೇಶ ನಗರ ಗಣೇಶ ನಗರ ಬಸ್‌ಸ್ಥಾಪ್‌ ದಿಂದ ಕಂಜ್ಯೂಮರ ಕೋರ್ಟ 
ಮಾಹಾಲಕ್ಷ್ಮೀ ಗುಡಿ ಮುಖಾಂತರ ಸರಕಾರಿ ಶಾಲೆ ನಂ. 6 ಸಿಸಿ ರೋಡ ಕಂಜ್ಯೂಮರ ಕೋರ್ಟ 2ನೇ 
ಗೇಟದಿಂದ ಗಣೇಶನಗರದ ಒಳರಸ್ತೆಯನ್ನು ಬೆಟಗೇರಿ ಅವರ ಮನೆ ಮುಂದಿನ ಗಣಪತಿ ಪಕ್ಕದ ಕೊನೆಯ ಭಾಗದ 
ವರೆಗೆ ಡಾಂಬರೀಕರಣ 9 ಮೀಟರ್‌ ರೋಡ ಮಾಹಾಲಕ್ಷ್ಮೀ ಗುಡಿ ಪಕ್ಕದಿಂದ ಬಸ್‌ ಸ್ಟಾಪ್‌ ಗೆ ಕೂಡುವ ರಸ್ತೆ 
ವೆಂಕಟೇಶನಗರ, ಲಕ್ಷ್ಮೀನಗರ ಮುಖಾಂತರವಾಗಿ ಡಾಂಬರೀಕರಣ 9 ಮೀಟರ್‌ ರೋಡ ಒಟ್ಟು ಉದ್ದ 1500 
ಮೀಟರ್‌ಗಣೇಶನಗರ ಬಸ್‌ಸ್ಟಾಪ್‌ ದಿಂದ ಬಡಿಗೇರ ಗಿರಣಿ ಮುಖಾಂತರ ಮಾಹಾಲಕ್ಷ್ಮೀ ಗುಡಿಗೆ ಹೋಗುವ 
ಮುಖ್ಯರಸ್ತೆಯಿಂದ ಬಲಬದಿಯಲ್ಲಿ ಬರುವ ಗಣೇಶನಗರ ಒಳ ರಸ್ತೆಗಳು (ಸಣ್ಣ) ಡಾಂಬರೀಕರಣ ಒಟ್ಟು 3 
ರೋಡಗಳು ಒಟ್ಟು ಉದ್ದ 1000 ಮೀಟರ್‌. ರಸ್ತೆ ಅಭಿವೃದ್ಧಿಪಡಿಸುವುದು. 


165 


ವಾರ್ಡ ನಂ. 21 ಲಕ್ಷ್ಮೀನಗರ ದಾನಮ್ಮಾಯಿ. ಹಿರೇಮಠ ಮನೆಯಿಂದ ರವಿ.ಛಬ್ಬಿ ಮನೆವರೆಗೆ 60 ಮೀ. 
ಕಾಂತವ್ವ ರೂಡಗಿ ಮನೆಯಿಂದ ಎಸ್‌.ಬಿ ಕಡಗೋಲ ಮನೆವರೆಗೆ, 75: ಮೀ. ಪೂಜಾರಿ ಮನೆಯಿಂದ 
ಬಿ.ಸಿ.ಮೋಟಗಿ ಮನೆವರೆಗೆ 75 ಮೀ. ಹೊನ್ನಳ್ಳಿ ಮುತ್ಯಾ ಮನೆಯಿಂದ ಶಕೀಲ ಮನೆವರೆಗೆ 75 ಮೀ. ಎಂ.ಆರ್‌. 
ಮಠ.ಮನೆಯಿಂದ ಕಳಸದ ಮನೆವರೆಗೆ 75 ಮೀ.  ಹದರಿ ಮನೆಯಿಂದ ಎನ್‌.ಎಸ್‌. ಅಣಬಿ ಮನೆವರೆಗೆ 75 ಮೀ. 
ಪರಶುರಾಮ ಢಗೆ ಮನೆಯಿಂದ ಭಾವಿಕಟ್ಟಿ. ಮನೆವರೆಗೆ 75 ಮೀ. ಸಂಜು ಕುಲಕರ್ಣಿ ಮನೆಯಿಂದ ಹುಸೇನ 
ಜಮಾದಾರ ಮನೆವರೆಗೆ 75 ಮೀ. ಧನ್ಯಾಳ ಮನೆಯಿಂದ ದೇವರಮನೆವರೆಗೆ 75 ಮೀ. ಕದಮ ಮನೆಯಿಂದ 


ರುದ್ರಪ್ಪ. ಅಕ್ಕಿ ಮನೆವರೆಗೆ 75 ಮೀ. ವೆಂಕಟಾದ್ರಿ ಮನೆಯಿಂದ ಯಂಭತ್ನಾಳ ಮನೆವರೆಗೆ 75 ಮೀ. ಗುಡದಿನ್ನಿ 


ಮನೆಯಿಂದ ಸಾಗರ ಮನೆವರೆಗೆ 75 ಮೀ.  ನರೆಗಲ್‌ ಟೀಚರ ಮನೆಯಿಂದ ಸಾತಿರಯ್ಯ ಮನೆವರೆಗೆ 60 ಮೀ. 

ಬಾಲಪ್ಪನವರ ಮನೆಯಿಂದ ಕಟ್ಟಿಮನಿ ಮನೆವರೆಗೆ 75 ಮೀ. ಶಂಕರ ದೇವರ ಮನೆಯಿಂದ ಬಾಳು ಕಲಾದಗಿ 
ಮನೆವರೆಗೆ 70 ಮೀ. ಹಾಗೂ ವಾರ್ಡ ನಂ. 22 ಸುಹಾಗ ಕಾಲನಿಯಲ್ಲಿ ಆಂತರಿಕ ಒಳರಸ್ತೆ ಕಾಮಗಾರಿಗಳು.ರಸ್ತೆ 
ಅಭಿವೃದ್ಧಿಪಡಿಸುವುದು. 


130 


ವಾರ್ಡ ನಂ.21 ಗುರುಪಾದೇಶ್ವರ ನಗರದ ಗುಂದಗಿ ಮನೆಯಿಂದ -ಜೋಶಿ ಮನೆಯವರೆಗೆ 5. ಮೀ.ರಸ್ತೆ ಒಟ್ಟು 
200 ಮೀ. ಹನುಮಾನ ಗುಡಿ (ರಾಧಾ ಕೃಷ್ಣನಗರ) ಯಿಂದ ಪವನ ಹಜೇರಿ ಮನೆವರೆಗೆ 300 ಮೀ.ಸಿ.ಎಂ.ಸಿ. 
ಕಾಲನ (ಎಸ್‌.ಸಿ) ರಾಧಾಕೃಷ್ಣನಗರ ಯಿಂದ ಗಡಗಿ ಲೇಔಟ 400 ಮೀ. ಮನಗೂಳಿ ಮುಖ್ಯ ರಸ್ತೆಯಿಂದ ಬಿರಾದಾರ 
ಮನೆವರೆಗೆ 600 ಮೀ. ತಾಳಿಕೋಟಿ (ಸಿದ್ದೇಶ್ವರ ಬಡಾವಣೆ) ಯಿಂದ ಹನುಮಾನ, ದೇವರ ಗುಡಿ 200 ಮೀ. 
ತೋಂಟದಾರ್ಯ ಮಠದಿಂದ ನಂದಿನ ಲೇಔಟ್‌ ಬಿರಾದಾರ ಮನೆವರೆಗೆ 600 ಮೀ. ತಾಳಿಕೋಟಿ ಮನೆಯಿಂದ 
ಬಂಡಾರಿ ಮನೆವರೆಗೆ 300 ಮೀ.  ಶಂಬುಲಿಂಗ ಆಶ್ರಮದಿಂದ ಗಾರ್ಡನವರೆಗೆ 200 ಮೀ. ಮಡಿವಾಳ 
ಯಾಳವಾರ ಅವರ ಮನೆಯಿಂದ ಗಂಗನಗೌಡರ ಅವರ ಮನೆಯವರೆಗೆ 400 ಮೀಟರ್‌ ಲಕ್ಷ್ಮಣ ಕೆ. ಕಬಾಡೆ 
ಅವರ ಮನೆಯಿಂದ ಎ.ವಿ ಮುರಗೋಡ ಅವರ ಮನೆಯ ವರೆಗೆ 200 ಮೀಟರ್‌ ಹೈದರ ಮುಲ್ಲಾ ಅವರ 
ಮನೆಯಿಂದ ಹುಣಚಿಕಟ್ಟಿ ಅವರ ಮನೆಯವರೆಗೆ 200 ಮೀಟರ್‌ ಬಿ.ಎಮ್‌ ರಾಮತಾಳ ಅವರ: ಮನೆಯಿಂದ 
ಎಸ್‌.ಎ ತೇಲಿ ಅವರ ಮನೆಯವರೆಗೆ 200 ಮೀಟರ್‌ ಐ.ಜಿ ಚಾಗಶೆಟ್ಟಿ ಅವರ ಮನೆಯಿಂದ ಮೇಟಿ ಅವರ 
ಮನೆಯವರೆಗೆ 200 ವ ಏ.ಡಿ.ಎ ಗಾರ್ಡನದಿಂದ ಗುರುಪಾದ ಸವನೂರ ಅವರ ಮನೆಯವರೆಗೆ 150 ಮೀಟರ್‌ 
ಗುರಪ್ಪ ಮಸೂತಿ ಅವರ ಮನೆಯಿಂದ ಪಿ.ಜಿ. ಗಜಕೋಶ ಅವರ ಮನೆಯವರೆಗೆ 200 ಮೀಟರ್‌ ಮಲ್ಲನಗೌಡ ಈ 
ಪಾಟೀಲ ಅವರ ಮನೆಯಿಂದ ಜಮನಕಟ್ಟಿ ಅವರ ಮನೆಯವರೆಗೆ 200 ಮೀಟರ್‌ ರಸ್ತೆ ಅಭಿವೃದ್ಧಿಪಡಿಸುವುದು. 


VD 


224 


ಪ್ಯಾಕೇಜ ನಂ. 08 


ವಾರ್ಡ ನಂ.12 ರಲ್ಲಿ ಬರುವ ಕಲ್ಯಾಣನಗರ ಮುದನೂರ ಹಾಸಿಟಲ್‌ . ಹತ್ತಿರ ಒಳಚರಂಡಿ ಹಾಗೂ ರಸ್ತೆ 
ಮಾಡುವುದು. ವಾರ್ಡ ನಂ.12 ರ ಗಚ್ಚಿನಕಟ್ಟಿ ಕಾಲೋನಿಯಲ್ಲಿ ಬರುವ ಸಾಸಟ್ಟಿ ಮನೆಯಿಂದ ರೇಷ್ಮೀಯವರ 
ಮನೆಯವರೆಗೆ ರಸ್ತೆ ಅಭಿವೃದ್ಧಿಪಡಿಸುವುದು. ವಾರ್ಡ ನಂ.12 ರಲ್ಲಿ ಬರುವ ಗಚ್ಚಿನಕಟ್ಟಿಯ ಆಂತರಿಕ ರಸ್ತೆ 
ಅಭಿವೃದ್ಧಿಪಡಿಸುವುದು. ವಾರ್ಡ ನಂ.12 ರಲ್ಲಿ ಬರುವ ಕೋಟೆಗೋಡೆ ಲಕ್ಷ್ಮೀ ನಗರದಲ್ಲಿ ರಸ್ತೆ ಮಾಡುವುದು, 


120 


ವಾರ್ಡ ನಂ.12 ರಲ್ಲಿ ಬರುವ ಐಶ್ವರ್ಯ ನಗರ ದಿಂದ ಅಸುತೋಷ ಕಾಲನಿ, ಸಮೃದ್ದಿ ನಗರ ವರೆಗೆ ರಸ್ತೆ 
ಅಭಿವೃದ್ಧಿಪಡಿಸುವುದು. ಮತ್ತು ವಾರ್ಡ ನಂ.12 ರಲ್ಲಿ ಬರುವ ಕಾಶಿಮಕೇರಿ ತಾಂಡಾದಲ್ಲಿ ಹಾಗೂ ಕಮಲಾದೇವಿ 
ಶಾಲೆ ಹತ್ತಿರ ರಸ್ತೆ ಅಭಿವೃದ್ಧಿಪಡಿಸುವುದು. 


80 


ಟೆಂಡರ 
ಪ್ರಕ್ರಿಯಲ್ಲಿದೆ 


CRC - RR 


We ” ಕಾಮಗಾರಿ ನವರ 


ಪ್ಯಾಕೇಜ್‌ ಅಂದಾಜು 
ನಂ.. ಮೊತ್ತ 


'ಪ್ಯಾಕೇಜ ನಂ. 09 


ವಾರ್ಡ' ನಂ.21 ರ ಗಣೇಶ ನಗರ ಭಾಗ್ಯವಂತಿ ಹಾಸಿಟಲ್‌ ಎದುರಿನ' ರಸ್ತೆ ತೋಂಟದಾರ್ಯ ಮಠ ದಿಂದ 
ನಂದಿನಿ ಬಡಾವಣೆ ಯಿಂದ ಎನ್‌ಎಚ್‌ 50 ರಸ್ತೆವರೆಗೆ 700.ಮೀ ನಂದಿನಿ ಬಡಾವಣೆ (ಬೋರ್ಡ) ಯಿಂದ 


ಯಿಂದ ಸಿ ಎಮ್‌ ಸಿ ಕಾಲೋನಿವರೆಗೆ 250.ಮೀ ಮಾರುತಿ ನಗರದಲ್ಲಿ ಉದ್ಯಾನವನದ ಪಕ್ಕದಲ್ಲಿನ ರಸ್ತೆ 
ಕಾಮಗಾರಿ ಇಬ್ರಾಹಿಂಪೂರದಲ್ಲಿ ಆಂತರಿಕ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸುವುದು - ಅಶೋಕ ಮರನೂರ 
ಇವರ ಮನೆಯಿಂದ ಸಂಗಮೇಶ ಅಂಗಡಿ ಇವರ' ಮನೆಯವರೆಗೆ. ಡಾ॥ ಬಸವರಾಜ ಬೀಳೂರ ಇವರ 
ಮನೆಯಿಂದ ಗುರುಪಾದೇಶ್ವರ ನಗರದ ಕ್ರಾಸದವರೆಗೆ . ಸಜ್ಜನ ಹೈಸ್ಕೂಲ ಹೋಗುವ ರಸ್ತೆಯಿಂದ ಯಡಿಯೂರ 
ಹೋಟೆಲ್‌ವರೆಗೆ ರಸ್ತೆ ನಿರ್ಮಾಣ, ಶಂಭುಲಿಂಗ ಮಠ ಮನೆಯಿಂದ ಆನಂದ ದೇಶಪಾಂಡೆ ಮನೆಯವರೆಗೆ 100 
ಮಿ ಗುಂದಗಿ ಮನೆಯಿಂದ ಜೋಷಿ ಮನೆಯವರೆಗೆ. . ರಸ್ತೆ ಅಭಿವೈದ್ಧಿಪಡಿಸುವುದು. ' 


ಹನುಮಾನ ಗುಡಿ ಗಾರ್ಡನ ಸಿದ್ದೇಶ್ವರ ಬಡಾವಣೆ 300.ಮೀ. ಹನುಮಾನ ಗುಡಿ ಗಾರ್ಡನ ಸಿದ್ದೆಶ್ವರ ಬಡಾವಣೆ. 


